ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1231(1440) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ವಿಷಯ : ಮೀನುಗಾರ ಕಶುಟಿಂಬಗಳಿಗೆ ಮನೆ ಹಂಚಿಕೆ ಬಗ್ಗೆ 


(ಅ) 2018 ಮತ್ತು 19 ನೇ ಸಾಲಿನಿಂದ ಇಲ್ಲಿಯವರೆಗೂ ರಾಜ್ಯದ ಮೀನುಗಾರರಿಗೆ ವಿಧಾನಸಭಾ 
ಕೇತ್ರವಾರು ಹಂಚಿಕೆ ಮಾಡಲಾಗಿರುವ ಮನೆಗಳ ಸಂಖ್ಯೆ ಎಷ್ಟು; ಮಾಡಿದ್ದಲ್ಲಿ, 
ವಿವರಿಸುವುದು; ಇಲ್ಲವಾದಲ್ಲಿ, ಇದಕ್ಕೆ ಕಾರಣಗಳೇನು ಹಾಗೂ ಈ ಮನೆಗಳಿಗೆ 
ಬಿಡುಗಡೆಯಾದ ಮೊತ್ತವೆಷ್ಟು ; ಖರ್ಚು ಎಷ್ಟು; ಬಾಕಿ ಮೊತ್ತವೆಷ್ಟು ; (ಬಿವರ ನೀಡುವುದು) 


(ಆ) 2019 ನೇ ಸಾಲಿನಲ್ಲಿ ಎನ್‌.ಎಫ್‌.ಡಿ.ಬಿ. ಯೋಜನೆಯಡಿ ಬಿಡುಗಡೆಯಾದ ಕೇಂದ್ರ ಹಾಗೂ 
ರಾಜ್ಯದ ಮೊತ್ತ ಎಷ್ಟು ; ಅದರಲ್ಲಿ ಖರ್ಚಾದ ಹಾಗೂ ಬಾಕಿ ಉಳಿದ ಮೊತ್ತದ ವಿವರ 
ನೀಡುವುದು; 


(ಇ) 2018, 2019 ಮತ್ತು 2020 ನೇ ಸಾಲಿನಲ್ಲಿ ಏತ ನೀರಾವರಿ ಯೋಜನೆಯಡಿ ಬರುವ 
ಕೆರೆಗಳನ್ನು ಮೀೀಮುಗಾರಿಕೆಗಾಗಿ ವಿಲೇವಾರಿ ಮಾಡಲಾಗಿದೆಯೇ ; (ತಾಲ್ಲೂಕುವಾರು, 
ಫಲಾನುಭವಿಯ ಸಂಸ್ಥೆಯ ಹೆಸರು ಮತ್ತು ಮೊತದ ಮಾಹಿತಿ ನೀಡುವುದು) 


(ಈ) 2019 ಮತ್ತು 2020 ನೇ ಸಾಲಿನಲ್ಲಿ ರಾಜ್ಯ ಹಾಗೂ ಕೇಂದ್ರದಿಂದ ಯಾವ ಯಾವ 
ಯೋಜನೆಯಡಿ ಬಿಡುಗಡೆಯಾದ ಮೊತ್ತ ಎಷ್ಟು ; ಖರ್ಚು ಎಷ್ಟು ; ಬಾಕಿ ಮೊತ್ತ ಎಷ್ಟು ? 
(ಖರ್ಚು ಮಾಡಿದ್ದಲ್ಲಿ ಯೋಜನೆವಾರು/ಫಲಾನುಭವಿಗಳ ಮಾಹಿತಿ ನೀಡುವುದು) 


